ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1162 


ಸದಸ್ಯರ ಹೆಸರು ಶ್ರೀ ಎಂ.ಪಿ.ಸುನೀಲ್‌ ಸುಬ್ರಮಣಿ 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರಿಸುವ ದಿನಾಂಕ 22.09.2021 
ಉತ್ತರಿಸುವ ಸಚಿವರು ಕಂದಾಯ ಸಜಿವರು 
ಕುಮ 
ಶ್ರ ಉತ್ತರ 
ಸಂಖ್ಯೆ ಪ್ರಶ್ನೆ ತ್ತ 


ಕೊಡಗು ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಲ್ಲಿ ಅಕ್ರಮ- 


(ಅ) | ಕೊಡಗು ಜಿಲ್ಲೆಯಲ್ಲಿ ಕಳೆದ 0 
ವರ್ಷಗಳಲ್ಲಿ ಅಕ್ರುಮ-ಸಕ್ರಮದ ಎಷ್ಟು | ಸಕ್ರಮದಡಿ ಒಟ್ಟು 1235 ಜನ ರೈತರಿಗೆ ಸಾಗುವಳಿ 
ಜನ ರೈತರಿಗೆ ಸಾಗುವಳಿ ಜೀಟಿಯನ್ನು ಚೀಟಿಗಳನ್ನು ನೀಡಲಾಗಿದೆ. 
ನೀಡಲಾಗಿದೆ; ಈ ರೀತಿ ಸಾಗುವಳಿ 
ಚೀಟಿಯನ್ನು ಪಡೆದ ಎಷ್ಟು ಜನರಿಗೆ | ಸಾಗುವಳಿ ಚೀಟಿಯನ್ನು ಪಡೆದಿರುವ 1235 ಜನರಿಗೂ 
ಆರ್‌.ಟಿ.ಸಿ. ಯನ್ನು ನೀಡಲಾಗಿದೆ; ಆರ್‌.ಟಿ.ಸಿ. ಯನ್ನು ನೀಡಲಾಗಿದೆ. 
(ಆ) | ಇದರಲ್ಲಿ ಯಾವುದಾದರೂ ರೈತರಿಗೆ ಇದರಲ್ಲಿ 169 ಪ್ರಕರಣಗಳಲ್ಲಿ ಪಹಣಿಯನ್ನು 
ಆರ್‌.ಟಿ.ಸಿ. ಯನ್ನು | ರದ್ದುಪಡಿಸಲಾಗಿದೆ. 
ರದ್ದುಪಡಿಸಲಾಗಿದೆಯೇ: ಹಾಗಿದಲ್ಲಿ, 
ಅದಕ್ಕೆ ಕಾರಣಗಳೇನು; ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮಂಜೂರಾದ 
ಪ್ರಕರಣಗಳಲ್ಲಿ ಕೆಲವು ಪ್ರಕರಣಗಳು ನಿಯಮಬಾಹಿರವಾಗಿ 
ಮಂಜೂರಾಗಿರುತ್ತವೆ ಎಂದು ದೂರು ಸ್ಮೀಕೃತವಾಗಿರುತ್ತದೆ. 
ಅದರಂತೆ ಸರ್ಕಾರದ ಆದೇಶ ಸಂಖ್ಯೆ:ಆರ್‌ಡಿ. 26 
ಎಲ್‌ಜಿಕ್ಕೂ 2013, ದಿನಾಂಕ:25.09.2013 ಮತ್ತು ಅಪರ 
ನಿಬಂಧಕರು (ವಿಚಾರಣೆಗಳು-5) ಇವರ ಪತ್ರ ಸಂಖ್ಯೆ: 
ಕಂಪ್ಲೆಂಟ್‌! ಲೋಕ್‌!/ಎಂವೈಎಸ್‌/2561/2013/ಎಆರ್‌ಇ-5, 
ದಿನಾಂಕ:28.03.2014 ರ ನಿರ್ದೇಶನದಂತೆ ಕೊಡಗು 
ಜಿಲ್ಲೆಯಲ್ಲಿ ಅಕ್ರಮ-ಸಕ್ರಮ ಸಮಿತಿಯಲ್ಲಿ ಮಂಜೂರು 
ಮಾಡಿದ್ದ ಬಲ್ಲಾ ಪ್ರಕರಣಗಳನ್ನು ಪರಿಶೀಲಿಸಿ, ಕರ್ನಾಟಕ 
ಭೂ ಕಂದಾಯ ನಿಯಮಗಳು, 1966ರ ನಿಯಮ 108ಕೆ 
ರಡಿಯಲ್ಲಿ 169 ಪ್ರಕರಣಗಳಲ್ಲಿ ಮಂಜೂರಾತಿಯನ್ನು 
ವಜಾಗೊಳಿಸಿ, ಪಹಣಿಯನ್ನು ರದ್ದುಪಡಿಸಲಾಗಿದೆ. 
(ಇ) | ಸಾಗುವಳಿ ಚೀಟಿ ಹಾಗೂ ಆರ್‌ಟಿಸಿ. 


ಗಳನ್ನು ನೀಡಲು ಹೊರಡಿಸಿರುವ 
ಯಾವುದಾದರೂ ಆದೇಶಗಳನ್ನು 
ರದ್ದುಪಡಿಸಲಾಗಿದೆಯ; ಹಾಗಿದಲ್ಲಿ, 
ಅದಕ್ಕೆ ಕಾರಣಗಳೇನು? (ವಿವರ 
ನೀಡುವುದು) 


ಸಾಗುವಳಿ ಜೀಟಿ ಹಾಗೂ ಆರ್‌.ಟಿ.ಸಿ. ಗಳನ್ನು ನೀಡಲು 
ಹೊರಡಿಸಿರುವ ಯಾವುದೇ ಆದೇಶವನ್ನು 


(ಕಡತ ಸಂಖ್ಯೆ:ಕಲಇ 17 ಎಲ್‌ಚಿಓ 2021) 


ರದ್ದುಪಡಿಸಿರುವುದಿಲ್ಲ. 
Koc 


ಕಂದಾಯ ಸಚಿವರು 


